ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಮೋಡ ಬಿತ್ತನೆಯ ಬಗ್ಗೆ 


ಶ್ರೀ ಎನ್‌.ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) :- 
1111 (1417) ಮಾನ್ಯ ಕೃಷಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ರಾಜ್ಯದಲ್ಲಿ ವ್ಯಾಪಕ ಮಳೆ ಸುರಿದು, 110 ತಾಲ್ಲೂಕುಗಳಲ್ಲಿ ಪ್ರವಾಹ ಬಂದರೂ ಸಹ ಆಪರೇಷನ್‌ 
ವರ್ಷಾಧಾರೆ ಹೆಸರಿನಲ್ಲಿ ಮೋಡ ಬಿತನೆಗೆ ಸರ್ಕಾರ ಚಾಲನೆ ನೀಡಿದೆಯೇ; 


(ಆ) ಹಾಗಿದ್ದಲ್ಲಿ, ಈ ಯೋಜನೆಗೆ 2019-20ರಲ್ಲಿ ಎಷ್ಟು ಹಣವನ್ನು ನಿಗಧಿ ಮಾಡಲಾಗಿತ್ತು ಮತ್ತು ಯಾವ 
ಸಂಸ್ಥೆಗೆ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲು ನಿಗಧಿ ಮಾಡಲಾಗಿತ್ತು; (ಸಂಪೂರ್ಣ ಮಾಹಿತಿ 
ನೀಡುವುದು) 


(ಇ) 2019-20 ಮತ್ತು 2020-21 ವರ್ಷಕ್ಕೆ ಮು೦ದಿನ ವರ್ಷದ ಮುಂಗಾರು ಹಿಂಗಾರು ಮಳೆ ಬರುವುದಕ್ಕೆ 
ಮುಂಚಿತವಾಗಿ 2020-21ಕ್ಕೂ ಸಹ ಮೋಡ ಬಿತ್ತನೆಗೆ ಟೆಂಡರ್‌ ಕರೆಯಲಾಗಿದೆಯೇ ; ಈ ಟೆಂಡರ್ನಲ್ಲಿ 
ಎಷ್ಟು ಕಂಪನಿಗಳು! ಸಂಸ್ಥೆಗಳು ಭಾಗಿಯಾಗಿದ್ದವು ; (ವಿವರ ನೀಡುವುದು) 


(ಈ) ಅಂತಿಮ ಟೆಂಡರ್‌ ಅನ್ನು ಯಾವ ಕಂಪನಿಯು ಪಡೆದುಕೊಂಡಿತ್ತು ಆ ಸಂಸ್ಥೆಯ/ಕ೦ಪನಿಯ 
ಹೆಸರೇನು; ಈ ಕಂಪನಿ ಯಾರಿಗೆ ಸೇರಿದ್ದು, ಸಂಪೂರ್ಣ ಮಾಹಿತಿ ನೀಡುವುದು; 


(ಉ) ಈ ಹಿಂದೆ ಮೋಡ ಬಿತ್ತನೆ ಮಾಡಿದ್ದು, ಈ ಬಿತ್ತನೆಯ ಯೋಜನೆ ಫಲ ನೀಡಿರುವ ಬಗ್ಗೆ ವೈಜ್ಞಾನಿಕ 
ವರದಿ ಇಲ್ಲದಿದ್ದರೂ ಸಹ ಈ ದುಂದು ಮೆಚ್ಚಿದ ಯೋಜನೆಯನ್ನು ಸರ್ಕಾರ ಯಾರ ಹಿತಕ್ಕಾಗಿ 
ಕೈಗೊಂಡಿತ್ತು ಎಂಬುದರ ಬಗ್ಗೆ ಪೂರ್ಣ ದಾಖಲೆಗಳೊಂದಿಗೆ ಮಾಹಿತಿ ನೀಡುವುದು? 


